ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 1493, , 
ಸದಸ್ಯರ ಹೆಸರು ' : ಶ್ರೀ ಮರಿತಿಬ್ಬೇಗೌಡ 
ಉತ್ತರಿಸುವ ಸಚಿವರು | 

ಸಚಿವರು 


ಉತ್ತರಿಸುವ ದಿನಾಂಕ : 24.09.2021 


: ಸಾರಿಗೆ ಮತ್ತು "ಪರಿಶಿಷ್ಟ ಪಂಗಡಗಳ ಕಲ್ಯಾಣ 


ಕ್ರ. ಸಂ ಪ್ರಶ್ನೆ 


ಉತ್ತರ 


6 ಸಾರಿಗೆ ಇಲಾಖೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ 
' pಯಾಯಿತಿ ದರದಲ್ಲಿ ಬಸ್‌ಪಾಸನ್ನು 


ೀಡಲಾಗುತ್ತಿದೆಯೇ;. 


ಹೌದು. 


"ಸೇವಾ ಸಿಂಧು ಮಾಹಿತಿ ಕೇಂದ್ರಗಳ ಮೂಲಕ! 
ವಿದ್ಯಾರ್ಥಿಗಳು ಬಸ್‌ಪಾಸ್‌ ಪೆಡೆಯಲ್ಬು 
ಅವಕಾಶ ಕಲ್ಪಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ನಲ್ಲಿಸಬಹುದಾಗಿರುತದೆ. 


- ಸಾಮಾನ್ಯ 


" ವಿತರಿಸಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 
ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು 
ಕಲ್ಯಾಣ ಕರ್ನಾಟಿಕ ರಸ್ತೆ ಸಾರಿಗೆ ನಿಗಮಗಳಲ್ಲಿ 
ವಿದ್ಯಾರ್ಥಿ ಬಸ್‌ ಪಾಸ್‌ ವಿತರಣೆಯನು, 
ಸೇವಾಸಿಂಧು"” ಮುಖಾಂತರ ತಂದಿರುವುದರಿಂದ 
ವಿದ್ಯಾರ್ಥಿಗಳು ಸೇವಾಸಿಂಧು ಪೋರ್ಟಲ್‌ಸಲ್ಲಿ 
ಬಸ್‌. ಪಾಸ್‌ಗಳನ್ನು ಪಡೆಯಲು ನೇರವಾಗಿ ಅರ್ಜ 


ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆಯು ವಿದ್ಯಾರ್ಥಿ ' ಪಾಸಿನ ಆನ್ಸೈನ್‌ 
[ತಂತ್ರಾಂಶವನ್ನು ಬೆಂ.ಮ.ಸಾ.ಸಂಸ್ಕ್ಥೆಯಿಂದಲೆಳ| 
ಅಭಿವೃದ್ಧಿಪಡಿಸಿದ್ದು, ಸಂಸ್ಥೆಯ ವೆಬೈೈಟ್‌ 
www.mybmtc.karnataka.gov.inಸಲ್ಲಿ 
ಹಾಗೂ ಸೇವಾ ಸಿಂಧು ಪೋರ್ಟಲ್‌ನಲ್ಲಿ 


ನೇರವಾಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. 


ಮುಂದುವರೆದು, ವಿದ್ಯಾರ್ಥಿಗಳು 

ಸೇವಾ ಕೇಂದ್ರಗಳು(€5C), 
[ಬೆಂಗಳೂರು-1, ಕರ್ನಾಟಿಕ-1 ಹಾಗೂ ಗ್ರಾಮ-1 
ಕೇಂದ್ರಗಳಲ್ಲಿ ನಿಗಧಿತ ಸೇವಾ ಶುಲ್ಕ ಪಾವತಿಸಿ 
ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 


ಅರ್ಜಿ ಸಲ್ಲಿಸಿದ ಅರ್ಹ ವಿದ್ಯಾರ್ಥಿಗಳಿಗೆ ' 
ನಿಗಮದ  ಕೌಂಟರ್‌ಗಳಲ್ಲಿ ಪಾಸ್‌ಗಳನ್ನು 


ಸೇವಾ ಸಿಂಧು ಮಾಹಿತಿ" ಕೇಂದ್ರಗಳಲ್ಲಿ] 
ವಿದ್ಯಾರ್ಥಿಗಳು ಅನಗತ್ಯವಾಗಿ ಹೆಚ್ಚಿನ ಹಣ 


(ೀಡಿ ಸರದಿ ಸಾಲಿನಲ್ಲಿ ನಿಂತು ಪಾಸು 
ಪಡೆಯುವಲ್ಲಿ ತುಂಬಾ ಅನಾನುಕೂಲಗಳು] 
ಉಂಟನಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ನೇವಾ ಕೇಂದ್ರಗಳು(€5ಲ), ಬೆಂಗಳೂರು-1, 
ಕರ್ನಾಟಿಕ-1 _ ಹಾಗೂ ಗ್ರಾಮ-1 
ಕೇಂದ್ರಗಳಲ್ಲಿಯೂ ಸಹ ವಿಗಧಿತ ಸೇವಾ ಶುಲ್ಕ 
ಪಾವತಿಸಿ ಅರ್ಜಿ ಸಲ್ಲಿಸಲು ಅವಕಾಶ! 
ಕಲ್ಪಿಸಲಾಗಿದ್ದು, ಅನಾನುಕೂಲಗಳು] 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 


ವಿದ್ಯಾರ್ಥಿಗಳು ಬಸ್‌ ವಾ] 
ಪಡೆಯಲು ನೇರವಾಗಿ ತಾವೇ ಸ್ವತಃ ಸೇವಾಸಿಂಧು 
ಪೋರ್ಟಲ್‌ನಲ್ಲಿ " ಅರ್ಜಿ! 
ಸಲ್ಲಿಸಬಹುದಾಗಿರುತ್ತದೆ. ಅಲ್ಲದ ಸಾಮಾನ್ಯ 


ಂದರಾನಿದಿಲ್ಲ. 


ಹಾಗಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ! 
ವಿದ್ಯಾರ್ಥಿಗಳಿಗೆ ಸೇವಾ ಸಿಂಧು . ಮಾಹಿತಿ 
ಕೇಂದ್ರಗಳ ಬದಲಿಗೆ ಹಿಂದಿನಂತೆ ಪಾಸ್‌ 
ವಿತರಿಸಲು ಸರ್ಕಾರ ಕ್ರಮವಹಿಸುವುದು? 


ವಿದ್ಯಾರ್ಥಿ ಬಸ್‌ ಪಾಸ್‌ಗಳನ್ನು ಈ ರಿಂ 
ಮ್ಯಾನ್ಯೂಯಲ್‌ ಪದ್ದತಿಯಲ್ಲಿ 
ೂಿತರಿಸಲಾಗುತ್ತಿತ್ತು. ಸದರಿ . 
ಪಾರದರ್ಶಕವಾಗಿ ಆನ್‌ಲೈನ್‌ 


ಮುಂದುವರೆಸಲಾಗುವುದು. 


ಸಂಖ್ಯೆ: ಟಡಿ 225 ಟಿಸಿಕ್ಕೂ 2021 


ಬಿ. ರಾಮುಲು) 
ಸನದಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


